W ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತು 


| 3 [ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 
ಪ್ರಶ್ನೆ ಉತ್ತರ 
ಚಾಮರಾಜನಗರ ಜಿಲ್ಲೆಯಲ್ಲಿ ಕೆರೆಗಳ 
ಹೌದು 


ಒತ್ತುವರಿಯನ್ನು ಗುರುತಿಸಲು ಸರ್ವೆ 
ಕಾರ್ಯ ಕೈಗೊಳ್ಳಲಾಗಿದೆಯೇ: ಇದುವರೆಗೆ 
ಎಷ್ಟು ಕೆರೆಗಳ ಸರ್ವೆ ಕಾರ್ಯ ನಡೆಸಿ 
ಒತ್ತುವರಿಯನ್ನು ಗುರುತಿಸ ಲಾಗಿದೆ; 
ಮೈಸೂರು ಜಿಲ್ಲೆಗೂ ಕೂಡಾ ಈ ಕೆರೆಗಳ 
ಒತ್ತುವರಿ ಗುರುತಿಸುವ ಸರ್ವೆ 
ಕಾರ್ಯವನ್ನು ವಿಸ್ತರಿಸಲಾಗುವುದೆ; 


ಚಾಮರಾಜನಗರ ಜಿಲ್ಲೆಯಲ್ಲಿ ಕೆರೆಗಳ 
ಒತ್ತುವರಿಯನ್ನು ಗುರುತಿಸಲು ಸರ್ವೆ ಕಾರ್ಯ 
ಫೈಗೊಳ್ಳಲಾಗಿದೆ. 


ಚಾಮರಾಜನಗರ ಜಿಲ್ಲೆಯಲ್ಲಿ 411 ಕೆರೆಗಳ 
ಅಳತೆ ಕಾರ್ಯ ಪೂರೈಸಿ 219 ಕೆರೆಗಳ 
ಒತ್ತುವರಿಯನ್ನು ಗುರುತಿಸಲಾಗಿದ್ದು, 192 
ಫೆರೆಗಳಲ್ಲಿ ಯಾವುದೇ ಒತ್ತುವರಿಯಿರುವುದಿಲ್ಲ. 


ಅದೇ ರೀತಿಯಾಗಿ ಕೆರೆಗಳ ಒತ್ತುವರಿ 
ಗುರುತಿಸುವ ಸರ್ವೆ ಕಾರ್ಯವನ್ನು ಮೈಸೂರು 
ಜಿಲ್ಲೆಗೆ ವಿಸ್ತರಿಸಲಾಗುವುದು. 


ಬಾಕಿಯಿರುವ ಕೆರೆಗಳ ಒತ್ತುವರಿಯನ್ನು 
ಗುರುತಿಸಿ ಬಾಂದು ಕಲ್ಲುಗಳನ್ನು ನೆಟ್ಟು 
ಒತ್ತುವರಿಯನ್ನು. ಗುರ್ತಿಸುವ ಕಾರ್ಯವನ್ನು 
ತ್ವರಿತವಾಗಿ ಮಾಡಲಾಗುವುದು. 


ಕೆರೆಗಳ ಒತ್ತುವರಿಯನ್ನು ಗುರುತಿಸಿ, 
ಬಾಂದು ಕಲ್ಲುಗಳನ್ನು ನೆಟ್ಟು 
ಒತ್ತುವರಿಯನ್ನು ತೆರವುಗೊಳಿಸುವ 
ಕಾರ್ಯವನ್ನು ತೃರಿತಗೊಳಿಸ 
ಲಾಗುವುದೇ?- 


ಸಂಖ್ಯೆ: ಕಂಇ 174 ಎಸ್‌ಎಸ್‌ಸಿ 2020 - 4 AN 


CN 
(ಆರ್‌.ಅಶೋಕ) 


ಕಂದಾಯ ಸಜಿವರು 


